ce 


ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 619 
ಸದಸ್ಯರ ಹೆಸರು |: | ಶ್ರೀ ಆರ್‌.ಬಿ ತಿಮ್ಮಾಪೂರ 
L ಉತರಿಸಬೇಕಾದ ದಿನಾಂಕ 11.03.2020 
ಉತ್ತರಿಸಬೇಕಾದ ಸಚಿವರು ಸಮಾಜ ಕಲ್ಯಾಣ ಸಚಿವರು 
ಕ್ರ: ಪ್ರಶ್ನೆ I ಉತ್ತರ 
ಸಂ 
ಅ | ರಾಜ್ಯದಲ್ಲಿ ನ್ಯಾಯಮೂರ್ತಿ ಸದಾಶಿವ | ಸರ್ಕಾರದ ಆದೇಶ ಸಂಖ್ಯೆ: ಸಕಇ 227 ಎಸ್‌ಎಡಿ 2003 
ಆಯೋಗವನ್ನು ರಚನೆ ಮಾಡಿದ್ದ ಯಾವಾಗ : ದಿನಾ೦ಕ:24.09.2005 ರನ್ವಯ ನ್ಯಾಯಮೂರ್ತಿ 
ಆಯೋಗವು ವರದಿಯನ್ನು ನೀಡಲು | ಸದಾಶಿವ ಆಯೋಗವನ್ನು ರಚನೆ ಮಾಡಲಾಗಿದ್ದು, ಸದರಿ 
ತೆಗೆದುಕೊಂಡ ಕಾಲಾವಕಾಶವೆಷ್ಟು; ಆಯೋಗ ಈಗಾಗಲೇ ಸರ್ಕಾರಕ್ಕೆ ವರದಿ ನೀಡಿರುತ್ತದೆ. 
ಆ | ಆಯೋಗದಲ್ಲಿ ಕಾರ್ಯನಿವ್ಷಹಿಸುತಿದ್ದ | ಆಯೋಗವು ಈಗಾಗಲೇ ವರದಿ ನೀಡಿದ್ದು, ಸದರಿ 
ಅಧಿಕಾರಿ ಮತ್ತು ಇತರೆ ಸಿಬ್ಬಂದಿ ವರ್ಗಗಳ ಸಂಖ್ಯೆ | ಆಯೋಗವು ಈಗ ಅಸ್ಥಿತ್ವದಲ್ಲಿರುವುದಿಲ್ಲ. 
ಎಷ್ಟು; (ದರ್ಜಿವಾರು ವಿವರ ನೀಡುವುದು) 
ಇ | ಆಯೋಗವು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು ಆಯೋಗವು 2012ರಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. 


ಯಾವಾಗ: ಆಯೋಗವು ನೀಡಿರುವ ವರದಿಯನ್ನು 
ಜಾರಿಗೊಳಿಸಲು ಇರುವ ಅಡೆತಡೆಗಳೇನು; ಇದರ 
ಬಗ್ಗೆ ಸರ್ಕಾರದ ಸ್ಪಷ್ಟ ನಿಲುವೇನು? 


ಸದರಿ ವರದಿಯನ್ನು ಸರ್ಕಾರವು ಯಥವತ್ತಾಗಿ ಅಥಮಾ 
ಭಾಗಶಃವಾಗಿ ಒಪ್ಪಿಕೊಳ್ಳಬಹುದೇ ಅಥವಾ ಕೆಲವೊಂದು 
ಮಾರ್ಪಾಡುಗಳೊಂದಿಗೆ ಒಪ್ಪಿಕೊಳ್ಳಬಹುದೇ ಎಂಬುದರ 
ಬಗೆ ಪರಿಶೀಲಿಸಿ ವರದಿ ನೀಡಲು ಸಚಿವ ಸಂಪುಟ ಉಪ 
ಸಮಿತಿಯನ್ನು ಈ ಹಿಂದೆ ರಚಿಸಲಾಗಿದ್ದು, ತದನಂತರ 
ಹೊಸ ಸರ್ಕಾರಗಳು ಅಸ್ಮಿತ್ತಕೆ ಬಂದಿರುವುದರಿಂದ 
ಸಚಿವ ಸಂಪುಟದ ಉಪ ಸಮಿತಿಯನ್ನು ರಚಿಸಲು ಕ್ರಮ 
ಜರುಗಿಸಲಾಗುತ್ತಿದೆ. ಉಪ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 
ಮುಂದಿನ ಸೂಕ್ತ ಕ್ರಮ ಜರುಗಿಸಲಾಗುವುದು. 


ಸಕಇ 51 ಎಸ್‌ಎಡಿ 2020 


4 


ecu St 


ಉಪ ಮುಖ್ಯ ಮಂತ್ರಿಗಳು ಹಾಗೂ ಲೋಕೋಪಯೋಗಿ 


ಮತ್ತು ಸಮಾಜ ಕಲ್ಯಾಣ ಸಚಿವರು. 


